ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 446(502) 
ಸದಸ್ಯರ ಹೆಸರು ಶ್ರೀ. ಎಸ್‌.ಎಲ್‌ ಭೋಜೇಗೌಡ (ಶಿಕ್ಷಕರ ಕ್ಷೇತ್ರ) 
ಉತ್ತರಿಸಬೇಕಾದ ದಿನಾಂಕ 21.02.2022. 


ಉತ್ತರಿಸುವ ಸಚಿವರು 


ಸಂ 


(ಅ) 


ಒಂದೇ ``ಅಧಿಸೊಚಿನೆಂ ಆಯ್ದೆಯಾದ್‌ 
ಶಿಕ್ಷಕರಿಗೆ ಮೂಲ ವೇತನ ವ್ಯತ್ಕಾಸವಾಗಲು 
ಕೆ.ಸಿ.ಎಸ್‌.ಆರ್‌.ನಲ್ಲಿ ಅವಕಾಶ ಇದೆಯೇ: 


ಇದ್ದಲ್ಲಿ ನಿಯಮ ತಿಳಿಸುವುದು. 


2007-2008ರ ಅಧಿಸೂಚನಂ 3350 
ಪ್ರೌಢಶಾಲಾ ಶಿಕ್ಷಕರಲ್ಲಿ ಸುಮಾರು 1250 
ಶಿಕ್ಷಕರಿಗೆ 2018ರ ಆರನೇ ವೇತನ 
ಆಯೋಗದಲ್ಲಿ ಒಂದು ಮೂಲ ವೇತನ 
ವ್ಯತ್ಯಾಸವಾಗುತ್ತಿದ್ದು. ಇದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ ಯಾವ 

. | ರೀತಿಯ ಕ್ರಮ ಕೈಗೊಳ್ಳಲಾಗಿದೆ. 

(ಇ) | ವೇತ ತಾರತ ಸಂಬಂಧಿಸಿದಂತೆ 

2007-2008ರ ಅಧಿಸೂಚನೆಯ ವೇತನ 

ವ್ಯತ್ಕಾಸವಾದ ಶಿಕ್ಷಕರ ಪರವಾಗಿ ಕೆ.ಎ.ಟಿ.ಯಲ್ಲಿ 
ಶಿಕ್ಷಕರ ಪರವಾಗಿ ಆದೇಶವಾಗಿದ್ದರೂ ಶಿಕ್ಷಕರಿಗೆ 


(ಅ) 


'ಮೂಲವೇತನ ಸರಿ ಮಾಡದೇ ವಿಳಂಬ 
ಮಾಡಲು ಕಾರಣವೇನು; 
ವಿಶೇಷ ಭತ್ಯೆ ಮತ (ತ ೈತ್ಯಾಸಕ್ಕೆ 


ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್‌ ಆದೇಶ 
ಇದ್ದರೂ ಒಂದೇ ಅಧಿಸೂಚನೆಯ, ಶಿಕ್ಷಕರಿಗೆ 
ವೇತನ ತಾರತಮ್ಯವಿದ್ದರೂ ಕೆ.ಎ.ಟಿ. ವಿರುದ್ಧ 
ಮೇಲ್ಮನವಿ ಹೋಗಲು ಕಾರಣವೇನು? 


ಸಂಖ್ಯೆ ಅಪಿ 39 ಎಸ್‌ಎಲ್‌ಬಿ 2022 


ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 


ಉತ್ತರ 


ಚಾಲ್ತಿಯೆಲ್ಲಿರುವ`ಸೇವಾ ನಿಂ ಛೆ `ಪ್ರಕಾರೆ ಸರ್ಕಾರಿ 
ನೌಕರನ ವೇತನ ಮತ್ತು ಭತ್ಯೆಯನ್ನು ಅವನು ನೇಮಕಗೊಂಡ 
ಹುದ್ದೆಗೆ ಕಾರ್ಯವರದಿ ಮಾಡಿಕೊಂಡ ದಿನಾಂಕದಿಂದ ಜಾರಿಗೆ 
ಬರುವಂತೆ ಪರಿಗಣಿಸಿ ಕ್ರಮಬದ್ಧಗೊಳಿಸಲಾಗುತ್ತದೆ. ಪರಂತು. 
ಹುದ್ದೆಗಳ ನೇಮಕಾತಿ/ಆಯ್ಕೆ ಪ್ರಕಿಯೆಗೆ ಹೊರಡಿಸಲಾದ 
ಅಧಿಸೂಚನೆಯ ದಿನಾಂಕವನ್ನು ಆಧರಿಸಿ ನೌಕರರ ವೇತನ 
ಮತ್ತು ಭತ್ಯೆಗಳನ್ನು ಮಂಜೂರು ಮಾಡಲು 
ಅವಕಾಶವಿರುವುದಿಲ್ಲ. 


ಮೇಲಿನ ಉತ್ತರದಿಂದಾಗಿ ಉದ್ಭವಿಸುವುದಿಲ್ಲ. 


ಸರ್ಕಾರದ ಆದೇಶ ಸಂಖ್ಯೆ: ಇಡಿ 255 ಎಸ್‌ಎಲ್‌ಬಿ 
2016 ದಿನಾಂಕ:23.07.2018 ರಂತೆ ದಿನಾಂಕ: 01.08.2008ರ 
ನಂತರ ನೇಮಕಗೊಂಡ ಸರ್ಕಾರಿ/ ಅನುದಾನಿತ ಪ್ರಾಥಮಿಕ 


ಮತ್ತು ಪ್ರೌಢಶಾಲೆ ಶಿಕ್ಷಕರುಗಳಿಗೆ ವಿಶೇಷ ಭತ್ಯೆಯನ್ನು 


ಮಂಜೂರು ಮಾಡಲು ಅವಕಾಶವಿರುವುದಿಲ್ಲ. 


ಮಾನ್ಯ ಕೆ.ಎ.ಟಿ. ತೀರ್ಪು ಸದರಿ ಸರ್ಕಾರದ ಆದೇಶಕ್ಕೆ 
ವ್ಯತಿರಿಕ್ಷವಾಗಿರುವುದರಿಂದ ಮಾನ್ಯ ಉಚ್ಛ ನ್ಯಾಯಾಲಯದಲ್ಲಿ 
ಮೇಲ್ಮನವಿ ಸಲ್ಲಿಸಲು ಕ್ರಮವಹಿಸಲಾಗುತ್ತಿದೆ. 


(ಬಿ.ಸಿ ನಾಗೇಶ್‌) 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ 
ಸಚಿವರು 


